


CPMG/ KA/ BG-GPO/13/2003-2005 § | ವಿಶ್ವಮಾನವ ವರ್ಷ 











9 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೩೯ ಬೆಂಗಳೂರು, ಗುರುವಾರ, ಜುಲೈ ೧೫, ೨೦೦೪ (ಆಷಾಢ ೨೪, ಶಕ ವರ್ಷ ೧೯೨೬) ಸಂಚಿಕೆ ೨೯ 


ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 
ಸಂಬಂಧಿಸಿದ ಅಧಿಸೂಚನೆಗಳು 


ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯ ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಪ್ರಕರಣ ಸಂಖ್ಯೆ: ಕಾಪಕ:ಕಸ-40:04, ದಿನಾಂಕ: 17ನೇ ಏಪ್ರಿಲ್‌, 2004 








ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು 
1. ಕುಮಾರಿ ಪ್ರೇಮಾ ಬಿನ್‌ ರಾಜಾಬೋವಿ, 1. ಮಹ್ಮದ್‌ ಸಮ್ಮಿಯುಲ್ಲಾ ಯಾನೆ ಗುಜರಿ ಬಾಬು; ವಾಸ: 
2. ಕುಮಾರಿ ನಂದಿನಿ ಬಿನ್‌ ರಾಜಬೋವಿ 6ನೇ ತಿರುವು ಬಾಪೂಜಿನಗರ ಶಿವಮೊಗ್ಗ. 
ಈ ಮೇಲಿನ ಅಪ್ರಾಪ್ತ ವಯಸ್ಕರ ಪ್ರತಿನಿಧಿ: 2. ಶ್ರೀ ಗೋವಿಂದಪ್ಪ ಬಿನ್‌ ಎಂ. ರಾಮಪ್ಪ ಮನೆಕಟ್ಟಿಸುವ 
ಇವರುಗಳ ಅಜ್ಜಿಯಾದ ಗಂಗಮ್ಮ ಕೋಂ ಮೇಸ್ತ್ರಿ ಈದ್ಗಾ ಮೈದಾನದ ಹತ್ತಿರ ಸೂಳೆಬೈಲು ಗ್ರಾಮ 
ದುರ್ಗಾಭೋವಿ, ಇಂದಿರಾನಗರ, ಗುರುಪುರ ಊರುಗಡುರು ಅಂಚೆ, ಶಿವಮೊಗ್ಗ. 
ಶಿವಮೊಗ್ಗ. 
ಪ್ರಕಟಣೆ 


ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದು ಏನೆಂದರೆ, ಪುಷ್ಪಾವತಿ ಯಾನೆ ಕುಸುಮ 
ರವರು ಪ್ರತಿವಾದಿಯವರಲ್ಲಿ ದಿನಗೂಲಿ ಕಾರ್ಮಿಕಳು ಆಗಿ ಕೆಲಸದ ಮೇಲೆ ಇದ್ದಾಗ 01.10.03 ರಂದು ಅಪಘಾತಗೊಂಡಿರುವುದರಿಂದ 
ಮೃತರಾಗಿರುತ್ತಾರೆ. 

ಮೃತರು ಪ್ರತಿವಾದಿಯವರ ಕಡೆ ಕೆಲಸದಲ್ಲಿರುವ ಕಾರಣ ಪರಿಹಾರ ಹಣಕ್ಕಾಗಿ ಅರ್ಜಿದಾರರು ದಿನಾಂಕ: 17.06.04ರಂದು ಈ 
ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾನೆ. ಆದುದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದು ಏನೆಂದರೆ, ಈ 
ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸಗಳ ಒಳಗಾಗಿ ತಮ್ಮ 
ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳನ್ನಾಗಲಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿತ ಅವಧಿಯಲ್ಲಿ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಗಳಾಗಲೀ ಯಾರಿಂದಲೂ ಬಾರದೇ ಇದ್ದರೆ, ಮೇಲ್ಕಂಡ ಅರ್ಜಿದಾರರ ಅರ್ಜಿಯನ್ನು ವಿಚಾರಣೆಗೆ ತೆಗೆದುಕೊಳ್ಳಲಾಗುವುದು. 
ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 

ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು, 
ಪಿ.ಆರ್‌.918 ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 
ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 
ಪ್ರಕರಣ ಸಂಖ್ಯೆ: ಕಾಪಕ:ಕಸ-38:04 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು 

1. ಸಲೋಮಿ ಕೋಂ ದಿ: ಮೂರ್ತಯ್ಯ. 1. ಎಂ. ರಾಜು ಅಂಡ್‌ ಅಸೋಸಿಯೇಟ್ಸ್‌ ಮೇಧಾಲಿ 1ನೇ 
2. ಸಯೋಮಿ. ತಿರುವು ಗಾಂಧೀನಗರ ಶಿವಮೊಗ್ಗ. 

3. ಜೋನಾಧನ್‌ 


ವಾಸ: ಕೇರ್‌ ಆಫ್‌ ಟಿ. ದೇವರಾಜ್‌ 
ಕಾಗದನಗರ ಭದ್ರಾವತಿ. 


(೧೨೦೧) 


೧೨೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ಲ ೧೫, ೨೦೦೪ ಭಾಗ - ೩ 





ಪ್ರಕಟಣೆ 
ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದು ಏನೆಂದರೆ, ದಿ:ಮೂರ್ತಯ್ಯರವರು 
ಪ್ರತಿವಾದಿಯವರಲ್ಲಿ ಕಾರ್ಮಿಕನಾಗಿ ಕೆಲಸದ ಮೇಲೆ ಇದ್ದಾಗ 03.03.04 ರಂದು ಅಪಘಾತಗೊಂಡಿರುವುದರಿಂದ ಮೃತರಾಗಿರುತ್ತಾರೆ. 
ಮೃತರು ಪ್ರತಿವಾದಿಯವರ ಕಡೆ ಕೆಲಸದಲ್ಲಿರುವ ಕಾರಣ ಪರಿಹಾರ ಹಣಕ್ಕಾಗಿ ಅರ್ಜಿದಾರರು ದಿನಾಂಕ: 15.06.04ರಂದು ಈ 
ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾನೆ. ಆದುದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದು ಏನೆಂದರೆ, ಈ 
ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸಗಳ ಒಳಗಾಗಿ ತಮ್ಮ 
ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳನ್ನಾಗಲಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿತ ಅವಧಿಯಲ್ಲಿ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಗಳಾಗಲೀ ಯಾರಿಂದಲೂ ಬಾರದೇ ಇದ್ದರೆ, ಮೇಲ್ಕಂಡ ಅರ್ಜಿದಾರರ ಅರ್ಜಿಯನ್ನು ವಿಚಾರಣೆಗೆ ತೆಗೆದುಕೊಳ್ಳಲಾಗುವುದು. 
ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 
ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು, 
ಪಿ.ಆರ್‌.919 ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 


ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ 
ಪ್ರಕರಣ ಸಂಖ್ಯೆ: ಕಾಪಕ:ಕಸ-36:2004, ದಿನಾಂಕ: 15ನೇ ಜೂನ್‌, 2004 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು 

1. ಫಾತೀಮಾ ಬೀ ಕೋಂ 1. ಶಾಖಾ ವ್ಯವಸ್ಥಾಪಕರು, ನ್ಯಾಷನಲ್‌ ಇನ್ಸೂರೆನ್ಸ್‌ ಕಂ.ಲಿ., 
ಲೇಟ್‌ ಸಾಬ್‌ಜಾನ್‌ ಸಾಬ್‌ ಮಲಗೊಪ್ಪ ಬಿ.ಹೆಚ್‌. ರಸ್ತೆ ಶಿವಮೊಗ್ಗ. 
ಶಿವಮೊಗ್ಗ ತಾ: 2. ಮೊಹಿದ್ದಿನ್‌ ಬಿನ್‌ ಮೊಹದ್‌ ಕಾಕಾ 


ಚಿಕ್ಕಲ್‌ 4ನೇ ತಿರುವು ಶಿವಮೊಗ್ಗ. 
ಪ್ರಕಟಣೆ 

ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದು ಏನೆಂದರೆ, ಸೈಪುಲ್ಲಾ ಯಾನೆ ಬಬ್ಲುರವರು 
ಪ್ರತಿವಾದಿಯವರಲ್ಲಿ ಆಟೋ ಚಾಲಕನಾಗಿ ಕೆಲಸದ ಮೇಲೆ ಇದ್ದಾಗ 09.01.04 ರಂದು ಅಪಘಾತಗೊಂಡಿರುವುದರಿಂದ ಮೃತರಾಗಿರುತ್ತಾರೆ. 

ಮೃತರು ಪ್ರತಿವಾದಿಯವರ ಕಡೆ ಕೆಲಸದಲ್ಲಿರುವ ಕಾರಣ ಪರಿಹಾರ ಹಣಕ್ಕಾಗಿ ಅರ್ಜಿದಾರರು ದಿನಾಂಕ: 20.05.04ರಂದು ಈ 
ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾನೆ. ಆದುದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದು ಏನೆಂದರೆ, ಈ 
ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆಯು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿವಸಗಳ ಒಳಗಾಗಿ ತಮ್ಮ 
ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳನ್ನಾಗಲಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿತ ಅವಧಿಯಲ್ಲಿ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಗಳಾಗಲೀ ಯಾರಿಂದಲೂ ಬಾರದೇ ಇದ್ದರೆ, ಮೇಲ್ಕಂಡ ಅರ್ಜಿದಾರರ ಅರ್ಜಿಯನ್ನು ವಿಚಾರಣೆಗೆ ತೆಗೆದುಕೊಳ್ಳಲಾಗುವುದು. 
ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 

ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು, 

ಪಿ.ಆರ್‌.920 ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ ತುಮಕೂರು ಜಿಲ್ಲೆ, ತುಮಕೂರು 
ಸಂಖ್ಯೆ:ಕಾಅತು: ಕಾಪಕಾ:ಸಿಆರ್‌-51:04, ದಿನಾಂಕ: 8ನೇ ಜೂನ್‌, 2004 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು 
1. ಶ್ರೀಮತಿ ಭಾಗ್ಯಮ್ಮ '///0 ಲೇಟ್‌ ಕರಿಯಪ್ಪಾ 1. ಶಂಕರಪ್ಪಾ 5/0 ಶಿವಣ್ಣ, ಪ್ರಾಪ್ತರು, 
ವಯಸ್ಸು, ಸುಮಾರು 36 ವರ್ಷ ವಿಳಾಸ: ಸಿಂಗದಹಳ್ಳಿ ಗ್ರಾಮ ಚಿಕ್ಕನಾಯಕನಹಳ್ಳಿ 
2. K. ನರಸಿಂಹಮೂರ್ತಿ 5/0 ಲೇಟ್‌ ತಾಲ್ಲೂಕು, ತುಮಕೂರು ಜಿಲ್ಲೆ. 
ಕರಿಯಪ್ಪಾ, 20 ವರ್ಷ 2. ಯುನೈಟೆಡ್‌ ಇಂಡಿಯಾ ಇನ್‌ಶ್ಯೂರೆನ್ಸ್‌ ಕಂ.ಲಿ. 
3. K. ಯೋಗಾನಂದ 5/0 ಲೇಟ್‌ ಕರಿಯಪ್ಪಾ ಡಿವಿಜನಲ್‌ ಆಫೀಸ್‌, ಜಯದೇವ ಕಾಂಪ್ಲೆಕ್ಸ್‌, ಬಿ.ಹೆಚ್‌. 
ವಯಸ್ಸು, ಸುಮಾರು 18 ವರ್ಷ ರೋಡ್‌ ತುಮಕೂರು. 


ವಿಳಾಸ: ಕಾರ್ತಿಕೆಹಾಳ ಗ್ರಾಮ 
ಚಿಕ್ಕನಾಯಕನಹಳ್ಳಿ ತಾ: ತುಮಕೂರು ಜಿಲ್ಲೆ. 
ಪ್ರಕಟಣೆ 
ಅರ್ಜಿದಾರರಾದ ಶ್ರೀಮತಿ ಭಾಗ್ಯಮ್ಮ ಇವರು ತಮ್ಮ ಯಜಮಾನರಾದ ಕರಿಯಪ್ಪಾ ಇವರು ಪ್ರತಿವಾದಿ 1 ಇವರ ಟ್ರ್ಯಾಕ್ಟರ್‌ 
ಸಂಖ್ಯೆ: ಕೆಎ.06.ಎಂ.914 ರಲ್ಲಿ ಲೋಡರ್‌ ಆಗಿ ಕಾರ್ಯ ನಿರ್ವಹಿಸುತ್ತಿದ್ದು, ದಿನಾಂಕ: 12.01.04 ರಂದು ಉದ್ಯೋಗ ಸಮಯದಲ್ಲಿ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫, ೨೦೦೪ ೧೨೦೩ 





ಸೈಯದ್‌ ಹೊಸಹಳ್ಳಿ, ಸೀಡ್ಯ ಕೆರೆ ಅಂಗಲ ಹತ್ತಿರ ಸಂಭವಿಸಿದ ಅಪಘಾತದಲ್ಲಿ ಮೃತರಾಗಿರುತ್ತಾರೆಂದು ತುಮಕೂರು ಕಾರ್ಮಿಕ ಪರಿಹಾರ 
ಆಯುಕ್ತರಿಗೆ ಸಲ್ಲಿಸಿರುವ ಕ್ಲೈಮ್‌ ಅರ್ಜಿಯಲ್ಲಿ ತಿಳಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ತಮ್ಮ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ 
ಅಂಥವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ 
ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲಿ ಅಥವಾ ಅರ್ಜಿಗಳಾಗಲಿ ಬಾರದೆ ಇದ್ದಲ್ಲಿ 
ಮೇಲ್ಕಂಡ ಅರ್ಜಿದಾರರ ಕ್ಷೆ ಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು ತದನಂತರ ಬಂದ ಆಕ್ಷೇಪಣೆ ಅಥವಾ 
ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ ಬ 

ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರು ಹಾಗೂ ಕಾರ್ಮಿಕ 
ಪಿ.ಆರ್‌.921 ಅಧಿಕಾರಿ, ತುಮಕೂರು ಜಿಲ್ಲೆ, ತುಮಕೂರು. 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ ತುಮಕೂರು ಜಿಲ್ಲೆ, ತುಮಕೂರು 
ಸಂಖ್ಯೆ: ಕಾಅತು: ಕಾಪಕಾ:ಸಿಆರ್‌-53:04, ದಿನಾಂಕ: 10ನೇ ಜೂನ್‌, 2004 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು 

1. ರಂಗಮ್ಮ '///0 ಲೇಟ್‌ ನರಸಪ್ಪಾ, 1. ಶ್ರೀಮತಿ ರಾಧಾಗೌಡ W/o 
55 ವರ್ಷ K.R. ಉಮೇಶ್‌ಗೌಡ, ಮಂಜುಶ್ರೀನಗರ ಶಿರಾಟೌನ್‌, 
ಣ/೦ ಜನತಾ ಕಾಲೋನಿ ಬರಗೂರು, ತುಮಕೂರು ಜಿಲ್ಲೆ. 
ಹುಲಿಕುಂಟೆ ಹೋಬಳಿ, ಶಿರಾ ತಾಲ್ಲೂಕು. 2. ಯುನೈಟೆಡ್‌ ಇಂಡಿಯಾ ಇನ್‌ಶ್ಕೂರೆನ್ಸ್‌ ಕಂ.ಲಿ., 


ಎಸ್‌.ಎನ್‌.ಆರ್‌. ಬಿಲ್ಲಿಂಗ್‌, ಪಿ.ಬಿ. ಸಂ. 81, 
ಬಿ.ಹೆಚ್‌. ರಸ್ತೆ, ತಿಪಟೂರು. 
ಪ್ರಕಟಣೆ 
ಅರ್ಜಿದಾರರಾದ ಶ್ರೀಮತಿ ರಂಗಮ್ಮ ಇವರು ತಮ್ಮ ಗಂಡನಾದ ನರಸಪ್ಪಾ ಇವರು ಪ್ರತಿವಾದಿ 1 ಇವರ ಬಸ್‌ ಸಂಖ್ಯೆ: 
ಕೆಎ.06.ಎ.3443 “ಸ್ವಾಮಿ & ಸ್ವಾಮಿರಲ್ಲಿ, ಕ್ಲೀನರ್‌ ಆಗಿ ಕಾರ್ಯನಿರ್ವಹಿಸುತ್ತಿದ್ದು, ದಿನಾಂಕ:09.05.2004 ರಂದು ಉದ್ಯೋಗ 
ಸಮಯದಲ್ಲಿ ಬಿಕ್ಕುಪಟ್ನಾ ಗೇಟ್‌ ಹತ್ತಿರ ಸಂಭವಿಸಿದ ಅಪಘಾತದಲ್ಲಿ ಮೃತರಾಗಿರುತ್ತಾರೆಂದು ತುಮಕೂರು ಕಾರ್ಮಿಕ ಪರಿಹಾರ 
ಆಯುಕ್ತರಿಗೆ ಸಲ್ಲಿಸಿರುವ ಕ್ಲೈಮ್‌ ಅರ್ಜಿಯಲ್ಲಿ ತಿಳಿಸಿರುತ್ತಾರೆ. 
ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ತಮ್ಮ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ 
ಅಂಥವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ 
ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲಿ ಅಥವಾ ಅರ್ಜಿಗಳಾಗಲಿ ಬಾರದೆ ಇದ್ದಲ್ಲಿ 
ಮೇಲ್ಕಂಡ ಅರ್ಜಿದಾರರ ಕ್ಷೆ ಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು ತದನಂತರ ಬಂದ ಆಕ್ಷೇಪಣೆ ಅಥವಾ 
ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ ಶಿ 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು ಹಾಗೂ 
ಪಿ.ಆರ್‌.922 ಕಾರ್ಮಿಕ ಅಧಿಕಾರಿ, ತುಮಕೂರು ಜಿಲ್ಲೆ, ತುಮಕೂರು. 
KARNATAKA POWER TRANSMISSION CORPORATION LIMITED 


Office of the Executive Engineer Elecl., Major Works Division, KPTCL, N.R. Mohalla, Mysore-7 
DRAFT NOTIFICATION 
No. EEE/EE(N/C) (0)/MWD/MYS/796-98, Dated: 21st May, 2004 


Karnataka Power Transmission Corporation Limited has formulated a scheme under section 28 
and clause (e) of section 18 of the Electricity supply Act 1948 and the scheme is herewith published in 
pursuance of section 29(2) of the said Act, this notification is issued for information of the license holders 
and any other concerned persons, Particulars of the scheme are as hereunder: 


Name of the Work : Construction of 220KV link line to proposed 400/220 KV Bastipura 
station from existing 220KV Shimoga-Hootagalli D/C line (Linking 
from Hootagalli end) in Mysore District. 


Salient Features and : To Improve Voltage condition. 
Areas Passing through : Bastipura Limits 
Approximate length of the line :1 Km. 


Approximate Cost : 49.65 Lakhs 


೧೨೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ಲ ೧೫, ೨೦೦೪ ಭಾಗ - ೩ 





KPTCL shall have and exercise all powers which the telegraph authorities possess under part-lll 
of the Indian Telegraph Act 1985 (13 of 1985) for implementation of the above said scheme. Any 
objections regarding the above scheme shall be sent to the Executive Engineer Elecl., Major works 
Division, KPTCL, Mysore-7 within two months from the date of Publication of this notification for KPTCL's, 
pursuance. 

Executive Engineer Elecl., 
PD-43 KPTCL, M.W. Division, Mysore. 
ಆಯುಕ್ತರು ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು 
ತಿದ್ದುಪಡಿ 
ಸಂಖ್ಯೆ ಜೆ.ಡಿ.ಟಿ.ಪಿ.: ಪಿಎಸ್‌: ಪಿಆರ್‌: 20: 02-03, ದಿನಾಂಕ: 30ನೇ ಜೂನ್‌, 2004 

ಕರ್ನಾಟಕ ರಾಜ್ಯ ಪತ್ರ, ಗುರುವಾರ ಮಾರ್ಚ್‌ 4, 2004 ಭಾಗ 3 ಪುಟ ಸಂಖ್ಯೆ 306ರಲ್ಲಿ ಪ್ರಚುರ ಪಡಿಸಿರುವ ಕಟ್ಟಡ 
ಉಪವಿಧಿಗಳು-2003 ಪ್ರಸ್ತಾವನೆಯ ಪ್ಯಾರಾ 2ರ ಬದಲಾಗಿ, ಈ ಕೆಳಕಂಡ ಪ್ಯಾರಾವನ್ನು ಅಳವಡಿಸಿಕೊಂಡು ಓದುವುದು: 

ಕರ್ನಾಟಕ ಸರ್ಕಾರದ ಆದೇಶದ ಸಂಖ್ಯೆ: ಯು.ಡಿ.ಡಿ. 223 ಎಂ.ಎನ್‌.ಯು 2001 ದಿನಾಂಕ: 21.02.2004ರಂದು ಹೊಸ 
ಕಟ್ಟಡ ಉಪವಿಧಿಗಳಿಗೆ ಅನುಮೋದಿಸಿರುವುದರಿಂದಲೂ, 

ಸದರಿ ಪ್ರಸ್ತಾವನೆಯ 3ನೇ ಪ್ಯಾರಾದಲ್ಲಿ, 3ನೇ ಸಾಲಿನಲ್ಲಿ “ಕರಡು ಕಟ್ಟಡ ಉಪವಿಧಿಗಳನ್ನು ತಯಾರಿಸಿ ಅಧಿನಿಯಮದ 426ನೇ 
ಪ್ರಕರಣದ ಉಪವಾಕ್ಯ (ಎ) ಅನ್ವಯ ಸಾರ್ವಜನಿಕರ ಪರಿಶೀಲನೆಗಾಗಿ ಪ್ರಕಟಗೊಳಿಸಿರುತ್ತದೆ ಎಂಬುದರ ಬದಲು ಈ ಕೆಳಕಂಡಂತೆ 
ಓದುವುದು: 

“ಕಟ್ಟಡ ಉಪವಿಧಿಗಳನ್ನು ತಯಾರಿಸಿ ಅಧಿನಿಯಮದ 428ನೇ ಪ್ರಕರಣದ ಉಪವಾಕ್ಕ (1)ರ ಅನ್ವಯ ಪ್ರಕಟಗೊಳಿಸಿರುತ್ತದೆ”. 

ಆಯುಕ್ತರು, 
ಬೆಂಗಳೂರು ಮಹಾನಗರ ಪಾಲಿಕೆ. 


COMMISSIONER BANGALORE MAHANAGARA PALIKE, BANGALORE 
No. J.D.T.P./ P.S./ P.R./ 20/ 02-03, Dated: 30th June, 2004 
CORRIGENDUM 

In part 3 of the Gazette Notification of the Karnataka Gazette dated:04.03.2004 at page 365, 
instead of para 2 of the preamble substitute the following: 

Where as the Government of Karnataka in ಅ.೦. No.UDD/223/MNU/2001 dated: 21.02.2004 has 
sanctioned the Bangalore Mahanagara Palike building Bye-laws 2003. 

In para 3 of the preamble for building Bye-laws 2003 at line 3 delete the word ‘draft’. 

In the same para at line 4 substitute clause (1) of Section 428 of the said Act instead of "clause 
(a) of Section 426 of the said Act for Public Inspection". 

At page 385 in table 13 serial No.10 (1) (a) delete '2' and substitute '2' behind the word dwelling as 
against serial No.10 (ii) (a). 

Commissioner, 
PD-44 Bangalore Mahanagara Palike, Bangalore. 


KARNATAKA ELECTRICITY REGULATORY COMMISSION, BANGALORE 
NOTIFICATION Dated: 27th January, 2004 

In exercise of the powers conferred by Section 11 of KER Act, 1999 and Section 19 of KER Act, 
the Karnataka Electricity Regulatory Commission hereby makes the following amendments in the KERC 
(ES&D) Code, 2000-01. 

1. Title and commencement: 
a) This Code may be called the KERC (ES&D)(Amendment) Code, 2004. 
b) This shall come into force from the date of publication in the official gazette of Karnataka and 
will be in force unless amended otherwise. 
2. In Section No. 4.12 after sub clause (xi) the following shall be inserted as sub clause (xii). 

If the consumer / establishment has been convicted in a competent Court of Law for employing 
the Child Labour, the Licensee reserves the right to disconnect the installation forthwith without prejudice 
to the recovery of dues, if any. 

By order of the Commission 
PD-45 Secretary 
Karnataka Electricity Regulatory Commission. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫, ೨೦೦೪ ೧೨೦೫ 





ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ ತುಮಕೂರು ಜಿಲ್ಲೆ, ತುಮಕೂರು 
ಸಂಖ್ಯೆ:ಕಾಅತು: ಕಾಪಕಾ:ಸಿಆರ್‌-54:2004, ದಿನಾಂಕ: 15ನೇ ಜೂನ್‌, 2004 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು 
1. ಲಿಲಿ ಥಾಮಸ್‌ '///೦ ಪಿ.ಡಿ. ಥಾಮಸ್‌ 1. ಲೀ ಸೂಸಿನ್‌ 
2. ಪಿ.ಡಿ. ಥಾಮಸ್‌ ಎಕ್ಸಿಕ್ಯುಟೀವ್‌ ಡೈರೆಕ್ಟರ್‌, ಯು ಇ ಡೆವಲಪ್‌ಮೆಂಟ್‌ 
ವಿಳಾಸ: ಪಲ್ಲಥುಚೇರಿ ಹೌಸ್‌, ಇಂಡಿಯಾ ಲಿಮಿಟೆಡ್‌, ನಾಗಾರ್ಜುನ ಕಾಂಪ್ಲೆಕ್ಸ್‌ 
ಕೆ.ಎಂ. ಕೊಟ್ಟಿಗೆ, ಹಿರಿಯೂರು, ಚಿತ್ರದುರ್ಗ ಎನ್‌ಎಚ್‌.4 ಬೈಪಾಸ್‌ ರೋಡ್‌ ಬಬ್ಬೂರು ಕ್ರಾಸ್‌ ಹತ್ತಿರ 
ಜಿಲ್ಲೆ. ಹಿರಿಯೂರು ಚಿತ್ರದುರ್ಗ ಜಿಲ್ಲೆ. 
ಪ್ರಕಟಣೆ 


ಮೃತ ಪಿ.ಟಿ. ಸಬಾಸ್ಟೈನ್‌ ಅವರು ಪ್ರತಿವಾದಿ ಸಂಸ್ಥೆಯಲ್ಲಿ ಎಲೆಕ್ಟ್ರಿಷಿಯನ್‌ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಅಪಘಾತ ಸಂಭವಿಸಿ 
ಅಪಘಾತದಿಂದಾದ ಗಾಯಗಳಿಂದಾಗಿ ಮರಣ ಹೊಂದಿರುತ್ತಾರೆ. ಈ ಕುರಿತು ಪ್ರತಿವಾದಿಗಳು ತುಮಕೂರು ಕಾರ್ಮಿಕ ನಷ್ಟ ಪರಿಹಾರ 
ಆಯುಕ್ತರ ನ್ಯಾಯಾಲಯದಲ್ಲಿ ರೂ. 3,98,800.00 ಗಳನ್ನು ಜಮೆ ಮಾಡಿರುವುದನ್ನು, ಅರ್ಜಿದಾರರು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ, 
ಮೃತನು ಪ್ರತಿವಾದಿ ಹತ್ತಿರ ಎಲೆಕ್ಟ್ರಿಷಿಯನ್‌ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಅಪಘಾತ ಹೊಂದಿ ಮರಣ ಹೊಂದಿರುವುದಾಗಿ, ಆತನು ತಮ್ಮ 
ಮಗನಾಗಬೇಕೆಂದು ಪ್ರತಿವಾದಿಗಳು ಜಮೆ ಮಾಡಿದ ಪರಿಹಾರ ಮೊತ್ತವನ್ನು ಮೃತನ ಅವಲಂಬಿತರಾದ ತಮಗೆ ವಿತರಿಸಲು 
ನ್ಯಾಯಾಲಯವನ್ನು ಕೋರಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ತಮ್ಮ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ 
ಅಂಥವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ 
ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲಿ ಅಥವಾ ಅರ್ಜಿಗಳಾಗಲಿ ಬಾರದೇ ಇದ್ದಲ್ಲಿ 
ಮೇಲ್ಕಂಡ ಅರ್ಜಿದಾರರ ಕ್ಷೆ ಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು ತದನಂತರ ಬಂದ ಆಕ್ಷೇಪಣೆ ಅಥವಾ 
ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ ಕ 

ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ 

ಪಿ.ಆರ್‌.923 ಆಯುಕ್ತರು, ತುಮಕೂರು ಜಿಲ್ಲೆ, ತುಮಕೂರು. 


ಜಿಲ್ಲಾ ಅಧಿಕಾರಿಗಳ ಕಛೇರಿ, ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಇಲಾಖೆ, ಶಿವಮೊಗ್ಗ 
ಸಂಖ್ಯೆ: ಬಿಸಿಎಂ:ಕಾಪತ: ಸಿಆರ್‌-13:2004-05, ದಿನಾಂಕ: 22ನೇ ಜೂನ್‌, 2004 
ಪತ್ರಿಕಾ ಪ್ರಕಟಣೆ 
ವಿಷಯ: 2004-05ನೇ ಸಾಲಿನಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿದ ಕಾನೂನು ಪದವೀಧರರಿಂದ ತರಬೇತಿಗಾಗಿ ಅರ್ಜಿ ಆಹ್ವಾನಿಸುವ 
ಉಲ್ಲೇಖ: 1. ಸರ್ಕಾರಿ ಆದೇಶ ಸಂಖ್ಯೆ: ಎಸ್‌ಡಬ್ಲ್ಯೂಎಲ್‌ 68 ಎಸ್‌ಡಬ್ಬ್ಯೂಡಿ 89, ದಿನಾಂಕ:02.11.1990. 
2. ಸರ್ಕಾರಿ ಆದೇಶ ಸಂಖ್ಯೆ: ಎಸ್‌ಡಬ್ಲ್ಯೂಡಿ 150 ಬಿಸಿಎ 94 ದಿನಾಂಕ: 17.09.94. 
ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಹಿಂದುಳಿದ ವರ್ಗಗಳಿಗೆ ಸೇರಿದ ಕಾನೂನು ಪದವೀಧರರಿಗೆ 2004-05ನೇ ಸಾಲಿನಲ್ಲಿ ಹಿಂದುಳಿದ 

ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಇಲಾಖಾ ವತಿಯಿಂದ ತರಬೇತಿಯನ್ನು ನೀಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ತರಬೇತಿಗಾಗಿ 
ಅರ್ಜಿಯನ್ನು ಸಲ್ಲಿಸುವ ಅಭ್ಯರ್ಥಿಗಳು ಈ ಕೆಳಕಂಡ ನಿಬಂಧನೆಗೊಳಪಟ್ಟಿರಬೇಕು. 


ನಿಬಂಧನೆಗಳು 

1) ಸರ್ಕಾರಿ ಆದೇಶ ಸಂಖ್ಯೆ: ಸಕಣ 225 ಬಿಸಿಎ 2000 ಬೆಂಗಳೂರು ದಿನಾಂಕ: 30.03.2002ರನ್ವಯ ವಿದ್ಯಾರ್ಥಿಗಳು ಪ್ರವರ್ಗ-1 
ಪ್ರವರ್ಗ-11(ಎ), 11(ಬಿ), 111(ಎ), 111(ಬಿ)ಗೆ ಸೇರಿದವರಾಗಿರಬೇಕು. 

2) ಪ್ರವರ್ಗ-1ರ ಅಭ್ಯರ್ಥಿಗಳಿಗೆ ಪ್ರಥಮ ಆದ್ಯತೆ ನೀಡಲಾಗುವುದು ಪ್ರವರ್ಗ-1ರಲ್ಲಿ ಅರ್ಹ ಅಭ್ಯರ್ಥಿಗಳು ದೊರಕದೇ ಇದ್ದಲ್ಲಿ 
ಸರ್ಕಾರಿ ನಿಯಮಾನುಸಾರ ಇತರೆ ವರ್ಗಗಳಲ್ಲಿ ಆಯ್ಕೆ ಮಾಡಲಾಗುವುದು. 

3) ಅರ್ಜಿಯನ್ನು ಸ್ವೀಕರಿಸುವ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಯು ಅಡ್ವೋಕೇಟ್‌ ಆಗಿ ಕಾರ್ಯ ನಿರ್ವಹಿಸಲು ನಿಗದಿ ಪಡಿಸಲಾದ 
ಕಾನೂನು ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ 2 ವರ್ಷ ಅವಧಿಯ ಒಳಗಿರುವವರು ಮಾತ್ರ ತರಬೇತಿ ಅರ್ಜಿ ಸಲ್ಲಿಸಲು 
ಅರ್ಹರಾಗಿರುತ್ತಾರೆ. 


4) ಕಾನೂನು ತರಬೇತಿಯು 4 ವರ್ಷಗಳ ಅವಧಿಯಾಗಿದ್ದು ಮಾಸಿಕ ರೂ. 1000-00ಗಳ ಶಿಷ್ಯವೇತನ ನೀಡಲಾಗುವುದು. 
5) ಕಾನೂನು ತರಬೇತಿಯನ್ನು ಶಿವಮೊಗ್ಗ ಜಿಲ್ಲೆಯಿಂದ ಇಬ್ಬರು ಅಭ್ಯರ್ಥಿಗಳಿಗೆ ಮಾತ್ರ ನೀಡಲಾಗುವುದು. 


6). ಅಭ್ಯರ್ಥಿಯ ಗರಿಷ್ಠ ವಯೋಮಿತಿಯು 30 ವರ್ಷದೊಳಗಿರಬೇಕು. ಹಾಗೂ ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ ಒಂದು ವರ್ಷ 
ರಿಯಾಯಿತಿ ಇರುತ್ತದೆ. 


೧೨೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ಲ ೧೫, ೨೦೦೪ ಭಾಗ - ೩ 





7 ತರಬೇತಿಯ ಅವಧಿಯ ಮಧ್ಯಭಾಗದಲ್ಲಿ ತರಬೇತಿಗೆ ಗೈರುಹಾಜರಾದಲ್ಲಿ ಪಡೆಯಲಾಗಿರುವ ಶಿಷ್ಯವೇತನದ ಹಣವನ್ನು 
ಬಡ್ಡಿಯೊಂದಿಗೆ ಹಿಂದಿರುಗಿಸಬೇಕಾಗುವುದು. 
8) ಪ್ರವರ್ಗ-1ನ್ನು ಹೊರತುಪಡಿಸಿ ಇತರೆ ಪ್ರವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ ರೂ. 15000-00ಗಳ ವಾರ್ಷಿಕ ಆದಾಯದ 
ಮಿತಿಯನ್ನು ನಿಗದಿಪಡಿಸಲಾಗಿದೆ. 
9 ಅಭ್ಯರ್ಥಿಯು ತಮ್ಮ ಹೆಸರನ್ನು ಬಾರ್‌ ಕೌನ್ಸಿಲ್‌ನಲ್ಲಿ ನೋಂದಾಯಿಸಿರಬೇಕು. 
10) ಆಯ್ಕೆಯಾದ ಅಭ್ಯರ್ಥಿಗಳನ್ನು ಜಿಲ್ಲಾ ಸಮಿತಿಯ ಜಿಲ್ಲಾ ಪಬ್ಲಿಕ್‌ ಪ್ರಾಸಿಕ್ಕೂಟರ್‌ ಸರ್ಕಾರಿ ವಕೀಲರು ಅಥವಾ ಕನಿಷ್ಟ 20 
ವರ್ಷಗಳ ವೃತ್ತಿಯಲ್ಲಿ ಅನುಭವ ವಕೀಲರ ಅಧೀನದಲ್ಲಿ ತರಬೇತಿ ಪಡೆಯುವುದು. 
11). ಅರ್ಜಿಯನ್ನು ಸ್ವೀಕರಿಸುವ ಕೊನೆಯ ದಿನಾಂಕ: 31.07.2004 
1) ಅಪೂರ್ಣವಾದ ಹಾಗೂ ಕೊನೆಯ ದಿನಾಂಕದ ನಂತರ ಬಂದ ಅರ್ಜಿಯನ್ನು ಯಾವುದೇ ಮುನ್ಸೂಚನೆ ಇಲ್ಲದೇ 
ತಿರಸ್ಕರಿಸಲಾಗುವುದು. 
13) ಆಯ್ಕೆಯು ಅನುದಾನ ಲಭ್ಯತೆಯ ಷರತ್ತಿಗೊಳಪಟ್ಟಿರುತ್ತದೆ. 
ಹೆಚ್ಚಿನ ವಿವರಗಳಿಗೆ ಹಾಗೂ ಅರ್ಜಿ ನಮೂನೆಯನ್ನು ಜಿಲ್ಲಾ ಅಧಿಕಾರಿಗಳ ಕಛೇರಿ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ 
ಇಲಾಖೆ, ರವೀಂದ್ರನಗರ, 100 ಅಡಿ ರಸ್ತೆ ಶಿವಮೊಗ್ಗ ಜಿಲ್ಲೆ ಕಛೇರಿ ವೇಳೆಯಲ್ಲಿ ಪಡೆಯಬಹುದಾಗಿದೆ. 
ಜಿಲ್ಲಾ ಅಧಿಕಾರಿಗಳು, ಹಿಂದುಳಿದ ವರ್ಗಗಳ 
ಪಿ.ಆರ್‌.924 ಮತ್ತು ಅಲ್ಪಸಂಖ್ಯಾತರ ಇಲಾಖೆ, ಶಿವಮೊಗ್ಗ. 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ ತುಮಕೂರು ಜಿಲ್ಲೆ, ತುಮಕೂರು 
ಸಂಖ್ಯೆ:ಡಬ್ಲ್ಯೂಸಿಎ:ಎಫ್‌ಸಿ:ಸಿಆರ್‌-41:04, ದಿನಾಂಕ: 5ನೇ ಜೂನ್‌, 2004 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು 
1. ಮೊಹ್ಮದ್‌ ಅಯ್ಯುಬ್‌ ಅಲಿಯಾಸ್‌ 1. ಮೊಹೆದ್‌ ಹಫೀರು್‌ ಖಾನ್‌ 
ಅಯ್ಯೂಬ್‌ ಖಾನ್‌ 5/0 ಲೇಟ್‌ ಮೊಹ್ಮದ್‌ 5/0 ಅಬ್ಬಾಸ್‌ ಅಲಿ ಖಾನ್‌ 
ಅಲಿಲುಲ್ಲಾ, 52 ವರ್ಷ ಹಾಗೂ 7 ಜನ ಣ/೦ ಆಯಿಲ್‌ಮಿಲ್‌ ರಸ್ತೆ, ಸಂತೆಪೇಟೆ, ತುಮಕೂರು, 
ಇತರರು 2. ದಿ ಓರಿಯಂಟಲ್‌ ಇನ್‌ಶ್ಯೂರೆನ್ಸ್‌ ಕಂ.ಲಿ., 
ವಾಸ: ಸಂತೇಪೇಟೆ, ಜಿ.ಸಿ.ಆರ್‌. ಟಿ.ಜಿ.ಎಂ.ಎ ಬಿಲ್ಲಿಂಗ್‌, 1ನೇ ಪ್ಲೋರ್‌, 
ಕಾಲೋನಿ, ತುಮಕೂರು. ಜೆ.ಸಿ. ರಸ್ತೆ, ತುಮಕೂರು. 
ಪ್ರಕಟಣೆ 


ಅರ್ಜಿದಾರರು ಶ್ರೀ ಅಲಿಖಾನ್‌ ಈ ಮೊಹದ್‌ಅಲಿ ಇವರು ಪ್ರತಿವಾದಿ 01 ಇವರ ಕ್ಯಾಂಟರ್‌ ಲಾರಿ ಸಂಖ್ಯೆ: ಕೆಎ.06/3489ರಲ್ಲಿ 
ಕ್ಲೀನರ್‌ಆಗಿ ಕೆಲಸ ಮಾಡಿಕೊಂಡಿದ್ದು, ದಿನಾಂಕ: 21.07.2003ರಂದು ಎನ್‌.ಹೆಚ್‌. 13 ಕಣವಿ ವೀರಭದ್ರಸ್ವಾಮಿ ಟೆಂಪಲ್‌ ಹತ್ತಿರ, 
ಕೆಲಸದ ಸಮಯದಲ್ಲಿ ಸಂಭವಿಸಿದ ಅಪಘಾತದಲ್ಲಿ ಮೃತರಾಗಿರುತ್ತಾರೆಂದು ತುಮಕೂರು ಕಾರ್ಮಿಕ ಪರಿಹಾರ ಆಯುಕ್ತರಿಗೆ ಸಲ್ಲಿಸಿರುವ 
ಕ್ಲೈಮ್‌ ಅರ್ಜಿಯಲ್ಲಿ ತಿಳಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ತಮ್ಮ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ 
ಅಂಥವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ 
ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲಿ ಅಥವಾ ಅರ್ಜಿಗಳಾಗಲಿ ಬಾರದೇ ಇದ್ದಲ್ಲಿ 
ಮೇಲ್ಕಂಡ ಅರ್ಜಿದಾರರ ಕ್ಷೆ ಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು ತದನಂತರ ಬಂದ ಆಕ್ಷೇಪಣೆ ಅಥವಾ 
ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ, ಬ 

ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ 
ಪಿ.ಆರ್‌.925 ಆಯುಕ್ತರು, ತುಮಕೂರು ಜಿಲ್ಲೆ, ತುಮಕೂರು. 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ ತುಮಕೂರು ಜಿಲ್ಲೆ, ತುಮಕೂರು 
ಸಂಖ್ಯೆ:ಕಾಅತು:ಕಾಪಕಾ:ಸಿಆರ್‌-47:04, ದಿನಾಂಕ: 5ನೇ ಜೂನ್‌, 2004 
ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು 
1. ಡೆಪ್ಯೂಟಿ ಜನರಲ್‌ ಮ್ಯಾನೇಜರ್‌ (ಎಲೆಕ್ಟಿಕಲ್‌) 
(ಸಿ.ಓ.ಅಂಡ್‌ ಎಮ್‌) ಬೆಸ್ಕಾಂ, ತುಮಕೂರು. 
ಪ್ರಕಟಣೆ 
ಮೃತ ಬಿ. ಆನಂದಕುಮಾರ್‌ ಅವರು ಪ್ರತಿವಾದಿಯವರ ಹತ್ತಿರ ಟೆಂಪರರಿ ಡಿಸ್‌ಕನೆಕ್ಟನ್‌ ಗ್ಯಾಂಗ್‌ಮನ್‌ ಆಗಿ ಕೆಲಸ 
ನಿರ್ವಹಿಸುತ್ತಿದ್ದಾಗ ವಿದ್ಯುತ್‌ ಅಪಘಾತ ಸಂಭವಿಸಿ ಮೃತಪಷಟ್ಟಿರುತ್ತಾರೆ. ಈ ಸಂಬಂಧ ಪ್ರತಿವಾದಿಗಳು ಪರಿಹಾರ ಹಣ ರೂ. 
2,12,032-00ಗಳನ್ನು ತುಮಕೂರು ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯದಲ್ಲಿ ಜಮೆ ಮಾಡಿರುತ್ತಾರೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧೫, ೨೦೦೪ ೧೨೦೭ 





ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ತಮ್ಮ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ 
ಅಂಥವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ 
ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲಿ ಅಥವಾ ಅರ್ಜಿಗಳಾಗಲಿ ಬಾರದೇ ಇದ್ದಲ್ಲಿ 
ಮೇಲ್ಕಂಡ ಅರ್ಜಿದಾರರ ಕ್ಷೆ ಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು ತದನಂತರ ಬಂದ ಆಕ್ಷೇಪಣೆ ಅಥವಾ 
ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ, R 

ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ 
ಪಿ.ಆರ್‌ .926 ಆಯುಕ್ತರು, ತುಮಕೂರು ಜಿಲ್ಲೆ, ತುಮಕೂರು. 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ ತುಮಕೂರು ಜಿಲ್ಲೆ, ತುಮಕೂರು 
ಸಂಖ್ಯೆ:ಡಬ್ಲ್ಯೂಸಿಎ:ಎಫ್‌ಸಿ:ಸಿಆರ್‌-48:04, ದಿನಾಂಕ: 5ನೇ ಜೂನ್‌, 2004 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು 
1. ಶ್ರೀಮತಿ ಜಯಮ್ಮ'///0 ಲೇಟ್‌ 1. ಶ್ರೀಮತಿ ಕೆ. ಮಂಜುಳಮ್ಮ 

ಕರೆರಂಗಪ್ಪಾ 35 ವರ್ಷ. 0/0 ಕರೆ ಹನುಮಯ್ಯ W/ಂ ಬಿ. ಈಶ್ವರಪ್ಪಾ, 
2. ರಂಗನಾಥ 5/0 ಲೇಟ್‌ ಕರೆರಂಗಪ್ಪಾ 20 10 : ಬನ್ನಿ ನಗರ ಶಿರಾ, 

ವರ್ಷ. Now R/o ಮುಸಗಲೋಟಿ ಗ್ರಾಮ, ಹುಲಿಕುಂಟೆ 
3. ತಿಪ್ಪೆಸ್ವಾಮಿ 5/0 ಲೇಟ್‌ ಕರೆರಂಗಪ್ಪಾ 18 ಹೋಬಳಿ, ಶಿರಾ ತಾಲ್ಲೂಕು 

ವರ್ಷ. 2. ದಿ ನ್ಯೂ ಇಂಡಿಯಾ ಇನ್‌ಶ್ಕೂರೆನ್ಸ್‌ ಕಂ.ಲಿ. ಬ್ರ್ಯಾಂಚ್‌ 
4. ಲಕ್ಷಣ 5/0 ಲೇಟ್‌ ಕರೆರಂಗಪ್ಪಾ 16 ವರ್ಷ. ಆಫೀಸ್‌, ತುಮಕೂರು ಶಾಪಿಂಗ್‌ ಕಾಂಪ್ಲೆಕ್ಸ್‌ ಬಿ.ಹೆಚ್‌. 

ವಿಳಾಸ: ವಜರಹಳ್ಳಿ, ಹುಲಿಕುಂಟೆ ಹೋಬಳಿ, ರಸ್ತೆ. ತುಮಕೂರು. 

ಶಿರಾ ತಾಲ್ಲೂಕು. 

ಪ್ರಕಟಣೆ 


ಅರ್ಜಿದಾರರು ತಮ್ಮ ಯಜಮಾನರಾದ ಮೃತ ಕರೆರಂಗಪ್ಪಾ, ಇವರು ಪ್ರತಿವಾದಿ 01 ಇವರ ಟ್ರ್ಯಾಕ್ಟರ್‌, ಟ್ರೆಲರ್‌ ಸಂಖ್ಯೆ: 
ಕೆಎ.06ಟಿ.8335/36ರಲ್ಲಿ ಲೋಡರ್‌ ಆಗಿ ಕೆಲಸ ಮಾಡಿಕೊಂಡಿದ್ದು, ದಿನಾಂಕ:11.01.04ರಂದು ವಜ್ರಹಳ್ಳಿ ಟ್ಯಾಂಕ್‌ ಹತ್ತಿರ ವಾಹನ 
ಲೋಡ್‌ಮಾಡುವ ಸಮಯದಲ್ಲಿ ಸಂಭವಿಸಿದ ಅಪಘಾತದಲ್ಲಿ ಮೃತರಾಗಿರುತ್ತಾರೆಂದು ತುಮಕೂರು ಕಾರ್ಮಿಕ ಪರಿಹಾರ ಆಯುಕ್ತರಿಗೆ 
ಸಲ್ಲಿಸಿರುವ ಕ್ಲೈಮ್‌ ಅರ್ಜಿಯಲ್ಲಿ ತಿಳಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ತಮ್ಮ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ 
ಅಂಥವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ 
ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲಿ ಅಥವಾ ಅರ್ಜಿಗಳಾಗಲಿ ಬಾರದೇ ಇದ್ದಲ್ಲಿ 
ಮೇಲ್ಕಂಡ ಅರ್ಜಿದಾರರ ಕ್ಷೆ ಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು ತದನಂತರ ಬಂದ ಆಕ್ಷೇಪಣೆ ಅಥವಾ 
ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ. 4 

ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ 

ಪಿ.ಆರ್‌.927 ಆಯುಕ್ತರು, ತುಮಕೂರು ಜಿಲ್ಲೆ, ತುಮಕೂರು. 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ ತುಮಕೂರು ಜಿಲ್ಲೆ, ತುಮಕೂರು 
ಸಂಖ್ಯೆ:ಡಬ್ಲ್ಯೂಸಿಎ:ಎಫ್‌ಸಿ:ಸಿಆರ್‌-49:04, ದಿನಾಂಕ: 5ನೇ ಜೂನ್‌, 2004 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು 

1. ಇಲಾಹಿ ಮಿಯಾ ಈ್ರ ಇಲಾಹಿ ಅನ್ವರಿ 1. ಎಲ್‌. ರವೀಂದ್ರ 8/0 ಎಲ್‌. ರಾಘವರಾವ್‌ 
5/೦ ಮಂಗಾರಿಮಿಯಾ, 45 ವರ್ಷ. ಮ್ಯಾನೇಜಿಂಗ್‌ ಪಾರ್ಟನರ್‌ 

2. ಕುಲ್ಲೂಮ್‌ ಖಾತೂನ್‌ W/o M/s ಆರ್‌.ಪಿ. ಟ್ರಾನ್ಸ್‌ ಪೋರ್ಟ್‌ 
ಇಲಾಹಿಮಿಯಾ 40 ವರ್ಷ. N/o. 16 ಜೈನ್‌ ಟೆಂಪಲ್‌ ಸ್ಟ್ರೀಟ್‌, ವಿ.ವಿ. ಪುರಂ 

3. ಸೈರಾಮ್‌ ನಿಶಾ 0/೦ ಇಲಾಹಿಮಿಯಾ 13 ಬೆಂಗಳೂರು. 
ವರ್ಷ. 2. ದಿ ಓರಿಯಂಟಲ್‌ ಇನ್‌ಶ್ಯೂರೆನ್ಸ್‌ ಕಂ.ಲಿ., ಡಿವಿಜನಲ್‌ 
ವಿಳಾಸ: ಗಮ್‌ಹರ್‌ಬಾದ್‌ ಹಿರೋದಾಹ ಆಫೀಸ್‌, ಸಿದ್ಧಾರ್ಥ ಮಹಿಳಾ ಕಾಲೇಜ್‌ ರಸ್ತೆ ಪಿ.ಬಿ. 
ಪೋಸ್ಟ್‌, ತುಮಾರಿ ತೆಲಿಯಾ ಕೊಡೆರಮ್‌ ನಂ.782 ಲಬ್ಬಿಪೇಟ, ವಿಜಯವಾಡಾ, ಆಂಧ್ರಪ್ರದೇಶ 


ಜಿಲ್ಲೆ, ಜಾರ್ಕಂಡ್‌ ಸ್ಟೇಟ್‌. ರಾಜ್ಯ. 


೧೨೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ಲ ೧೫, ೨೦೦೪ ಭಾಗ - ೩ 





ಪ್ರಕಟಣೆ 

ಅರ್ಜಿದಾರರು ತಮ್ಮ ಮಗನಾದ ಶ್ರೀ ಇಬ್ರಾಹೀಂ ಇವರು ಪ್ರತಿವಾದಿ 01 ಇವರ ಲಾರಿ ಸಂಖ್ಯೆ: ಕೆಎಲ್‌-2ಡಿ-1940 ರಲ್ಲಿ 
ಕ್ಲೀನರ್‌ ಆಗಿ ಕೆಲಸ ಮಾಡಿಕೊಂಡಿದ್ದು, ದಿನಾಂಕ: 29.04.03. ರಂದು ತುಮಕೂರಿನ ರಿಂಗ್‌ ರಸ್ತೆ, ಜಯನಗರದ ಕೆಇಬಿ. ಟ್ರಾನ್ಸ್‌ಪೋರ್ಟ್‌ 
ಹತ್ತಿರ ಕೆಲಸದ ಸಮಯದಲ್ಲಿ ಸಂಭವಿಸಿದ ಅಪಘಾತದಲ್ಲಿ ಮೃತರಾಗಿರುತ್ತಾರೆಂದು, ತುಮಕೂರು ಕಾರ್ಮಿಕ ಪರಿಹಾರ ಆಯುಕ್ತರಿಗೆ 
ಸಲ್ಲಿಸಿರುವ ಕ್ಲೈಮ್‌ ಅರ್ಜಿಯಲ್ಲಿ ತಿಳಿಸಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ತಮ್ಮ 
ಆಕ್ಷೇಪಣೆಗಳಿದ್ದರೆ ಅಥವಾ ತಾವೇನಾದರೂ ಮೃತರ ನಿಜವಾದ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ 
ಅಂಥವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾದ 30 ದಿನಗಳ ಒಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ 
ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲಿ ಅಥವಾ ಅರ್ಜಿಗಳಾಗಲಿ ಬಾರದೇ ಇದ್ದಲ್ಲಿ 
ಮೇಲ್ಕಂಡ ಅರ್ಜಿದಾರರ ಕ್ಷೆ ಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು ತದನಂತರ ಬಂದ ಆಕ್ಷೇಪಣೆ ಅಥವಾ 
ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ, | 

ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ಪರಿಹಾರ 
ಪಿ.ಆರ್‌.928 ಆಯುಕ್ತರು, ತುಮಕೂರು ಜಿಲ್ಲೆ, ತುಮಕೂರು. 


ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ ಬಿಜಾಪುರ ಇವರಲ್ಲಿ 
ಮರಣ ಪ್ರಕರಣ ಸಂಖ್ಯೆ:ಕಾಅ:ಕಾನಪ:63:2004, ದಿನಾಂಕ: 20ನೇ ಮೇ, 2004 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು 
1. ದುರ್ಗವ್ವಾ ಹನುಮಂತ ನಾಟೀಕಾರ 1. ಗ್ರಾಫಿಕ್‌ ಆಯಿಲ್‌ ಕನ್‌ಸ್ಟಕ್ಷನ್‌ ಪ್ರೆ.ಲಿ. ಎಸ್‌. ನಂ.81:2, 
ವಾಸ: ಕಾಮನಕೇರಿ ಬೂದಿಹಾಳ ತಾತಾವಾಡೆಲಾಲ, ತಾ: ಮುಲಸಿ ಜಿಲ್ಲೆ: ಪುಣೆ. 
ತಾ: ಬಿ. ಬಾಗೇವಾಡಿ ಜಿಲ್ಲೆ: ಬಿಜಾಪುರ 2. ದಿ ಓರಿಯಂಟಲ್‌ ಇನ್ಸೂರೆನ್ಸ್‌ ಕಂ.ಲಿ. ಎಸ್‌.ಎಸ್‌. 
(ಇತರೆ 3 ಜನರು) ಪ್ರಂಟ್‌ ರೋಡ್‌, ಬಿಜಾಪುರ. 
ಪ್ರಕಟಣೆ 


ಸಾರ್ವಜನಿಕ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ಹನುಮಂತ ಎಂಬುವರು 
ಪ್ರತಿವಾದಿಯವರಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾಗ ದಿನಾಂಕ:27.03.2004ರಂದು ಮೃತ ಹೊಂದಿರುತ್ತಾರೆ ಎಂದು ಕಾರ್ಮಿಕರ ನಷ್ಟ ಪರಿಹಾರ 
ಕಾಯ್ದೆಯಡಿ ಪರಿಹಾರ ಧನಕ್ಕಾಗಿ ಕೋರಿ ಮೃತನ ಹೆಂಡತಿಯಾದ ನಾನು ಶ್ರೀಮತಿ ದುರ್ಗವ್ವಾ ಎಂಬುವರು ನ್ಯಾಯಾಲಯಕ್ಕೆ ಅರ್ಜಿಯನ್ನು 
ಸಲ್ಲಿಸಿರುತ್ತಾರೆ. ಆದ ಕಾರಣ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ 
ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ತಾವೇನಾದರೂ ನಿಜವಾದ ಮೃತನ ವಾರಸುದಾರರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ, ಅಂಥವರು ಈ ಪ್ರಕಟಣೆ ಈ ನ್ಯಾಯಾಲಯದ ನಾಮಫಲಕದಲ್ಲಿ ಪ್ರದರ್ಶಿಸಿದ ಅಥವಾ ಕರ್ನಾಟಕ ರಾಜ್ಯ ಪತ್ರದಲ್ಲಿ 
ಪ್ರಕಟವಾದ 30 ದಿನಗಳಲ್ಲಿ ಯಾವುದು ಮೊದಲು ಅದರೊಳಗೆ ಆಕ್ಷೇಪಣೆ ಅಥವಾ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು ಯಾರಿಂದಲೂ 
ಬಾರದಿದ್ದಲ್ಲಿ ಸದರಿ ಅವಧಿ ಮುಗಿದ ನಂತರ ಮೇಲ್ಕಂಡ ಅರ್ಜಿಯನ್ನೇ ಮುಂದಿನ ವಿಚಾರಣೆಗೆ ತೆಗೆದುಕೊಳ್ಳಲಾಗುವುದು, ಮತ್ತು ನಂತರ 
ಬಂದ ಅರ್ಜಿಯನ್ನು ಸ್ವೀಕರಿಸಲಾಗುವುದಿಲ್ಲವೆಂದು ತಿಳಿಯುವುದು. 

ಜಿ. ಸಿದ್ದಲಿಂಗಪ್ಪ ಆಲೂರು 
ಪಿ.ಆರ್‌.929 ಕಾರ್ಮಿಕ ಪರಿಹಾರ ಆಯುಕ್ತರು, ಉಪವಿಭಾಗ-2 

ಬಿಜಾಪುರ ಜಿಲ್ಲೆ, ಬಿಜಾಪುರ. 

ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ ಬಿಜಾಪುರ ಇವರಲ್ಲಿ 
ಮರಣ ಪ್ರಕರಣ ಸಂಖ್ಯೆ:ಕಾಅ:ಕಾನಪ:67:2004, ದಿನಾಂಕ: 27ನೇ ಮೇ, 2004 


ಅರ್ಜಿದಾರರು: ವಿರುದ್ಧ ಪ್ರತಿವಾದಿಗಳು 
1. ಮೆಹಿಬೂಬಸಾಬ ರಾಜೇಸಾಬ ಚಪ್ಪರಬಂದ 1. ಅಲ್ಲಮಪ್ರಭು ಬಸನಗೌಡಾ ಪಾಟೀಲ, 
ವಾಸ: ಖರಿಶ್ಕಾಳ ತಾ-ಬಿ. ಬಾಗೇವಾಡಿ, ವಾಸ: ಖರಿಶ್ಕಾಳ, ತಾ:ಬಿ ಬಾಗೇವಾಡಿ ಜಿಲ್ಲೆ, ಬಿಜಾಪುರ. 
ಜಿಲ್ಲೆ; ಬಿಜಾಪುರ (ಇತರೆ 3 ಜನರು) 2. ದಿ- ಬ್ರಾಂಚ್‌ ಮ್ಯಾನೇಜರ್‌, ನ್ಯಾಶನಲ್‌ ಇನ್ಸೂರೆನ್ಸ್‌ ಕಂ. 
ಲಿ., ಬಿಜಾಪುರ. 
ಪ್ರಕಟಣೆ 


ಸಾರ್ವಜನಿಕ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ಬಾರಾ ಇಮಾಮ ಎಂಬುವರು 
ಪ್ರತಿವಾದಿಯವರಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾಗ ದಿನಾಂಕ:19.03.2004ರಂದು ಮೃತ ಹೊಂದಿರುತ್ತಾರೆ ಎಂದು ಕಾರ್ಮಿಕರ ನಷ್ಟ ಪರಿಹಾರ 
ಕಾಯ್ದೆಯಡಿ ಪರಿಹಾರ ಧನಕ್ಕಾಗಿ ಕೋರಿ ಮೃತನ ಹೆಂಡತಿಯಾದ ನಾನು ಮೆಹಿಬೂಬಸಾಬ ಎಂಬುವರು ನ್ಯಾಯಾಲಯಕ್ಕೆ ಅರ್ಜಿಯನ್ನು 
ಸಲ್ಲಿಸಿರುತ್ತಾರೆ. ಆದ ಕಾರಣ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ 
ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ತಾವೇನಾದರೂ ನಿಜವಾದ ಮೃತನ ವಾರಸುದಾರರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ, ಅಂಥವರು ಈ ಪ್ರಕಟಣೆ ಈ ನ್ಯಾಯಾಲಯದ ನಾಮಫಲಕದಲ್ಲಿ ಪ್ರದರ್ಶಿಸಿದ ಅಥವಾ ಕರ್ನಾಟಕ ರಾಜ್ಯ ಪತ್ರದಲ್ಲಿ 
ಪ್ರಕಟವಾದ 30 ದಿನಗಳಲ್ಲಿ ಯಾವುದು ಮೊದಲು ಅದರೊಳಗೆ ಆಕ್ಷೇಪಣೆ ಅಥವಾ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು ಯಾರಿಂದಲೂ 
ಬಾರದಿದ್ದಲ್ಲಿ ಸದರಿ ಅವಧಿ ಮುಗಿದ ನಂತರ ಮೇಲ್ಕಂಡ ಅರ್ಜಿಯನ್ನೇ ಮುಂದಿನ ವಿಚಾರಣೆಗೆ ತೆಗೆದುಕೊಳ್ಳಲಾಗುವುದು, ಮತ್ತು ನಂತರ 
ಬಂದ ಅರ್ಜಿಯನ್ನು ಸ್ವೀಕರಿಸಲಾಗುವುದಿಲ್ಲವೆಂದು ತಿಳಿಯುವುದು. 
ಜಿ. ಸಿದ್ದಲಿಂಗಪ್ಪ ಆಲೂರು 
ಪಿ.ಆರ್‌.930 ಕಾರ್ಮಿಕ ಪರಿಹಾರ ಆಯುಕ್ತರು, ಉಪವಿಭಾಗ-2 
ಬಿಜಾಪುರ ಜಿಲ್ಲೆ, ಬಿಜಾಪುರ. 


